ಕರ್ನಾಟಿಕ ವಿಧಾನ ಪರಿಷತ್‌ 


ಕುಟುಂಬಗಳಿವೆ; ಗಿರಿಜನ 
ಅಭಿವೃದ್ದಿ ಯೋಜನೆ ಅನ್ನಯ 
ಯಾವ ಯೋಜನೆಗಳನ್ನು ಕೊರಗ 
ಕುಟುಂಬಗಳಿಗೆ ನೀಡಲಾಗುತ್ತಿದೆ; 
(ವಿವರ ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 641 
ಸದಸ್ಯರ ಹೆಸರು ಶ್ರೀ ಐವನ್‌ ಡಿಸೋಜಾ 
ಉತ್ತರಿಸಬೇಕಾದ ದಿನಾಂಕ 11.03.2020 
ಉತ್ತರಿಸಬೇಕಾದ ಸಚಿವರು ಸಮಾಜ ಕಲ್ಯಾಣ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
ಅ | ರಾಜ್ಯದಲ್ಲಿ ಒಟ್ಟು ಎಷ್ಟು ಕೊರಗ 


2011ರ ಜನಗಣತಿ ಪ್ರಕಾರ ರಾಜ್ಯದಲ್ಲಿ ಮೂಲನಿವಾಸಿ ಬುಡಕಟ್ಟು 
ಸಮುದಾಯವಾದ ಕೊರಗ ಜನಾಂಗದ 14774 ಕುಟುಂಬಗಳಿವೆ. 
ಸಮಗ್ರ ಗಿರಿಜನ ಅಭಿವೃದ್ದಿ ಯೋಜನೆಯಡಿ. ಕೊರಗ 
ಸಮುದಾಯದವರ ಅಭಿವೃದ್ಧಿಗಾಗಿ ಈ ಕೆಳಗಿನ 
ಕಾರ್ಯಕ್ರಮಗಳನ್ನು ಅನುಷ್ಮಾನಗೊಳಿಸಲಾಗುತ್ತಿದೆ. 


1) ಮನೆ ನಿರ್ಮಾಣ ಯೋಜನೆ:- ಕೊರಗ ಸಮುದಾಯದವರಿಗೆ 
ರೂ. 3.50 ಲಕ್ಷ ಘಟಕ ವೆಚ್ಚದಲ್ಲಿ ಮನೆ ನಿರ್ಮಾಣ 
ಯೋಜನೆಯನ್ನು ಕೈಗೊಳ್ಳಲಾಗುತ್ತಿದೆ. 


ಪೌಷ್ಟಿಕ ಆಹಾರ ಯೋಜನೆ- ಈ ಯೋಜನೆಯಡಿ 
ಮಳೆಗಾಲದ ಅವಧಿಯಲ್ಲಿ ಅಂದರೆ ಜೂನ್‌ನಿಂದ 
ಡಿಸೆಂಬರ್‌ವರೆಗೆ 45 ದಿನಗಳಿಗೊಮ್ಮೆ ಪೌಷ್ಠಿಕ ಆಹಾರ 
ಸಾಮಗ್ರಿಗಳನ್ನು ಪೂರೈಸುವ ಕಾರ್ಯಕ್ರಮ 
ಅನುಷ್ಠಾನಗೊಳಿಸಲಾಗುತ್ತಿದೆ. ಸದರಿ ಯೋಜನೆಯಲ್ಲಿ 
ಅಕ್ಕಿ-8ಕೆಜಿ ತೊಗರಿಬೇಳೆ-3ಕೆಜಿ, ಹೆಸರುಕಾಳು-1ಕೆಜಿ, 
ಕಡಲೇಕಾಳು-1ಕೆಜಿ ಕಡಲೇಬೀಜ-1ಕೆಜಿಅಲಸದಂದೆಕಾಳು- 
1ಜಿ, ಹುರಳಿಕಾಳು-1ಕೆಜಿ, ಬೆಲ್ಲ/ಸಕ್ಕರೆ-1ಕೆಜಿ. ಅಡುಗೆಎಣ್ಣೆ:- 
1ಲೀಟರ್‌, ಮೊಟ್ಟೆ-30 ನಂಬರ್‌ ನಂದಿನಿ ತುಪ್ಪ 1/2ಕೆಜಿ 


ನೀಡಲಾಗುತ್ತಿದೆ. 

3) ಶೈಕ್ಷಣಿಕ ಪ್ರೋತ್ಸಾಹಧನ: ಕೊರಗ ಸಮುದಾಯದ 
ಎಸ್‌.ಎಸ್‌.ಎಲ್‌.ಸಿ ಮತ್ತು ನಂತರದ ಕೋರ್ಸುಗಳನ್ನು 
ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ 
ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರೈಸಲು 
ಪ್ರೋೋತ್ಸಾಹಧನವನ್ನುಈ ಕೆಳಗಿನಂತೆ ವರ್ಷದಲ್ಲಿ 2 ಬಾರಿ 
ನೀಡಲಾಗುತ್ತಿದೆ. 

1 ಎಸ್‌.ಎಸ್‌.ಎಲ್‌.ಸಿ ಈ 10.00೦ 

2] ಎ.ಯೊು.ಸಿ` ಮತ್ತು ತತ್ಸಮಾನ ' ಕೋರ್ಸುಗಳು" ಈತಿ]12.೦೦೦ 
ವರ್ಷಕ್ಕೆ) 

8 ಎಲ್ಲಾ ಪದವಿ ಕೋರ್ಸುಗಳು ಪ್ರತಿ ವರ್ಷಕ್ಕೆ 15.೦೦೦ 

4] ಎಲ್ಲಾ ಸ್ಥಾತಕೋತ್ತರ ಕೋರ್ಸುಗಳು (ಪ್ರತಿ ವರ್ಷ) 18,0೦೦ 


ತಫೊರಗ ಕುಟುಂಬಗಳು ಮತ್ತು 
ಸಂತತಿ ನಶಿಸಿ ಹೋಗುತ್ತಿದ್ದು, ಆ 
ಕುಟುಂಬಗಳಲ್ಲಿ ಪಡೆಯುತ್ತಿರುವ 
ಶಿಕಣದ ಬಗ್ಗೆ ಮತ್ತು ಉದ್ಯೋಗ 


ಒದಗಿಸುವ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮವೇನು; 
(ಜಿಲ್ಲಾವಾರು ವಿವರ ನೀಡುವುದು) 


10ನೇತರಗತಿಯಿಂದ ಪದವಿಪೂರ್ವ 
ಮತ್ತು ಪದವಿ ವ್ಯಾಸಂಗ ಮಾಡಿದ 
ಕೊರಗ ಕುಟಂಬದ ವಿವರ 
ನೀಡುವುದು; 


ಕೊರಗ ಸಮುದಾಯದವರು ಹೆಚ್ಚಿನ ಮಧ್ಯ ಸೇವನೆಯಿಂದಾಗಿ 
ಮರಣ ಹೊಂದುತ್ತಿದ್ದು, ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು 
ಮಧ್ಯವರ್ಜನ ಶಿಬಿರಗಳನ್ನು ನಡೆಸಲಾಗುತ್ತಿದ್ದ, ವಿದ್ಯಾವಂತ 
ಕೊರಗ ವಿರುದ್ಯೋಗಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ, ಉದ್ಯೋಗ. 
ಮೇಳಗಳನ್ನು ನಡೆಸಲಾಗಿದೆ ಹಾಗೂ ಸಮುದಾಯದ 
ವಿದ್ಯಾರ್ಥಿಗಳಿಗೆ ಆಶ್ರಮ ಶಾಲೆ, ವಿದ್ಯಾರ್ಥಿನಿಲಯ ಮತ್ತು 
ಮೂರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ 
ಶಿಕ್ಷಣ, ವಸತಿ, ಊಟ, ಸಮವಸ್ಥ, ಲೇಖನ ಸಾಮಾಗ್ರಿ ಇತ್ಯಾದಿ ಶಿಕ್ಷಣ 
ಸವಲತ್ತುಗಳನ್ನು ಒದಗಿಸಲಾಗುತ್ತಿದೆ. ಕೊರಗ ಸಮುದಾಯದ 
ಎಸ್‌.ಎಸ್‌.ಎಲ್‌.ಸಿ ಮತ್ತು ನಂತರದ ಕೋರ್ಸುಗಳನ್ನು ವ್ಯಾಸಂಗ 
ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಯಶಸ್ಥಿಯಾಗಿ 
ಪೂರೈಸಲು ಪ್ರೋತ್ಸಾಹ ಧನವನ್ನು ವರ್ಷದಲ್ಲಿ 2 ಬಾರಿ 
ನೀಡಲಾಗುತ್ತಿದೆ. 2019-20ನೇ ಸಾಲಿನಲ್ಲಿ 117 ವಿದ್ಯಾರ್ಥಿಗಳಿಗೆ 14.44 
ಲಕ್ಷ ವೆಚ್ಚ ಭರಿಸಲಾಗಿದೆ. 


7 ಮತ್ತು 10ನೇ ತರಗತಿಯಲ್ಲಿ ಉತ್ತೀರ್ಣರಾದ ಕೊರಗ 
ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ರೂ. 2500.00 ಮತ್ತು ರೂ. 5000.00 
ಪೋತ್ಸಾಹ ಧನ ನೀಡಲಾಗುತ್ತಿದೆ. ಅದರಂತೆ 2019-20ನೇ ಸಾಲಿನಲ್ಲಿ 
ಕ್ರಮವಾಗಿ 23 ಮತ್ತು 21 ವಿದ್ಯಾರ್ಥಿಗಳಿಗೆ ಒಟ್ಟು 1.05 ಲಕ್ಷ ವೆಚ್ಚ 
ಭರಿಸಲಾಗಿದೆ. ಅಲ್ಲದೆ ಕೊರಗ ಸಮುದಾಯದ ವಿದ್ಯಾರ್ಥಿಗಳು ತಮ್ಮ 
ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರೈಸಲು ವಿದ್ಯಾರ್ಥಿ ವೇತನವನ್ನು 
ನೀಡಲಾಗುತ್ತಿದೆ. 


ಉಡುಪಿ ಮತ್ತು ದಕ್ಷಿಣಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 
ಕೊರಗ ಸಮುದಾಯದವರಿದ್ದು, 10ನೇ ತರಗತಿಯಿಂದ ಪದವಿ 
ಪೂರ್ವ ಮತ್ತು ಪದವಿ ವ್ಯಾಸಂಗ ಮಾಡಿದ ಕೊರಗ ಕುಟುಂಬದ 
ವಿವರ ಈ ಕೆಳಗಿನಂತಿದೆ. 


ಕ್ರ ಎಸ್‌.ಎಸ್‌. | 
ef ತಾಲೂಕು A ಪಿ.ಯು.ಸಿ | ಪದವಿ | ಸ್ಥಾತಕೋತರ | ಒಟ್ಟು 
ದಕ್ಷಿಣಕನ್ನಡ 
1 1 ಮಂಗಳೂರು [ere] 41 21 [1 103 
೨'| ಬಂಬ್ದಾಳ 14 1 [e) [e) 15 
3 7 ಮುತ್ಗೊರು ೦6 4 [ [) 1 
ಚೆಕ್ತಂಗಡ [7 [2 1 Te 
ಸಕ್ಕ್‌ ರಕ ರ | = 
ಒಟ್ಟು [7 ರರ ೭ರ 15೦ 
ಉಡುಪಿ 
1 | ಉಡುಪಿ 28 21 16 73 
5 1 ಈಂದಾಷುರ| ೫ 1 1 Fe 42 
3 | ಕಾರ್ಕಳ 3 1 1 12 26 
ಒಟ್ಟು 48 43 38 23 141 


ಕೊರಗ ಮಕ್ಕಳಿಗೆ ಉದ್ಯೋಗ 
ಒದಗಿಸಲು ಸರ್ಕಾರದ 
ಮುಂದಿರುವ ವಿಶೇಷ 
ಯೋಜನೆಗಳು ಯಾವುವು; ಇದರೆ, 
ವಿವರ ನೀಡುವುದು; ಕೊರಗ 
ಸಮಾಜದ ಜನ ಜೀವನದ ಬಗ್ಗೆ 
ವರದಿ ಪಡೆಯಲಾಗಿದೆಯೇ? 

(ವಿವರ ನೀಡುವುದು) 


ಪರಿಶಿಷ್ಟ ಪಂಗಡದ ಜನರ ಸಲುವಾಗಿ ಇರುವ ಎಲ್ಲಾ 
ಕಾರ್ಯಕ್ರಮಗಳನ್ನು ಕೊರಗ ಸಮುದಾಯದ ಎಲ್ಲಾ ಮಕ್ಕಳಿಗೂ 
ವಿಸ್ತರಿಸಲಾಗಿರುತ್ತದೆ. ಪರಿಶಿಷ್ಟ ಪಂಗಡದ ಮಕಳಿಗೆ ಉದ್ಯೋಗ 
ಒದಗಿಸಲು ಐ.ಎ.ಎಸ್‌ ಮತ್ತು ಕೆ.ಎ.ಎಸ್‌, ನರ್ಸಿಂಗ್‌, ಪ್ಯಾರಮೆಡಿಕಲ್‌, 
ಬ್ಯಾಂಕಿಂಗ್‌ ಮತ್ತು ಗ್ರೂಪ್‌ "ಸಿ" ಹುದ್ದೆಗಳಿಗೆ ಪರೀಕ್ಲಾಪೂರ್ವ 
ತರಬೇತಿ ಕೇಂದ್ರದ ಮೂಲಕ, ತರಬೇತಿ ಕಾರ್ಯಕ್ರಮಗಳನ್ನು ಹಾಗೂ 
ಕೊರಗ ಯುವಕ/ಯುವತಿಯರಿಗೆ ಉದ್ಯೋಗ ಒದಗಿಸಲು ಈ 
ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


1 ಚಾಲನ ಪರವಾನಗಿ ಹೊಂದಿರುವ ನಿರುದ್ಯೋಗಿ ಯುವಕರಿಗೆ 
ಗೂಡ್ಸ್‌ ವಾಹನ ಖರೀದಿಸಲು ಗರಿಷ್ಠ ರೂ. 4 ಲಕ್ಷ ಅಥವಾ ಶೇ. 50 
ರಷ್ಟು ಸಹಾಯಧನ ನೀಡಲಾಗುವುದು. 


2) ಮಹಿಳೆಯರಿಗಾಗಿ ಹೈನುಗಾರಿಕೆ, ಕುರಿ ಮತ್ತು ಮೇಕೆ ಘಟಕ, 
ಹಂದಿ ಸಾಕಾಣಿಕೆ ಘಟಕಗಳನ್ನು ಗರಿಷ್ಠ ಶೇ.೨೦ ರಷ್ಟು 
ಸಹಾಯಧನದಲ್ಲಿ ನೀಡಲಾಗುತ್ತಿದೆ. 


3) ಸ್ವಯಂ ಉದ್ಯೋಗ / ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ:- 
ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕ ಯುವತಿಯರಿಗೆ 
ಸ್ವಯಂ ಉದ್ಯೋಗ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು 
ರೂ.5.00 ಲಕ್ಷದವರೆಗೆ ಆರ್ಥಿಕ ನೆರವನ್ನು ಕಲ್ಪಿಸಲಾಗುತ್ತಿದೆ. 


4) ಭೂ ಒಡೆತನ ಯೋಜನೆ:- ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಭೂ 
ರಹಿತ ಮಹಿಳಾ ಕೃಷಿ ಕಾರ್ಮಿಕ ಕುಟುಂಬಗಳನ್ನು ಘಟಕ ವೆಚ್ಚ 
ರೂ.15.00 ಲಕ್ಷ ಮಿತಿಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ 
ಪಂಗಡಕ್ಕೆ ಸೇರಿರದ ಭೂ ಮಾಲೀಕರಿಂದ ಕೃಷಿ ಜಮೀನನ್ನು 
ಖರೀದಿಸಿ ಫಲಾನುಭವಿಗಳ ಹೆಸರಿಗೆ ನೇರವಾಗಿ ನೊಂದಣಿ 
ಮಾಡಿಸುವ ಮೂಲಕ ಭೂ ಒಡೆಯರನ್ನಾಲಾಗಿಸಲಾಗುತ್ತಿದೆ. 


5) ಸಮಗ್ರ ಗಂಗಾ ಕಲ್ಯಾಣ ಯೋಜನೆ- ಪರಿಶಿಷ್ಟ ಪಂಗಡದ ಸಣ್ಣ 
ಮತ್ತು ಅತಿ ಸಣ್ಣ ರೈತರು ಹೊಂದಿರುವ ಕೃಷಿ ಜಮೀನಿಗೆ ಈ 
ಯೋಜನೆಯಡಿ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. 


6) ಪ್ರೇರಣಾ ಯೋಜನೆ (ಮೈಕ್ರೋ ಕೆಡಿಟ್‌ ಕಿರುಸಾಲ ಯೋಜನೆ):- 
ಈ ಯೋಜನೆಯಡಿ ಪರಿಶಿಷ್ಟ ಪಂಗಡದ ಮಹಿಳಾ ಸ್ಪ ಸಹಾಯ 
ಸಂಘಗಳ ಸದಸ್ಯರು ಸ್ವಯಂ ಉದ್ಯೋಗ ಕೈಗೊಳ್ಳಲು 
ಉತ್ಪಾದನಾ / ಸೇವಾ ಚಟುವಟಿಕೆಗಳಿಗೆ ಆರ್ಥಿಕ ನೆರವನ್ನು 
ಒದಗಿಸಲಾಗುತ್ತಿದೆ. ಪ್ರತಿ ಪರಿಶಿಷ್ಟ ಪಂಗಡದ ಮಹಿಳಾ 
ಸದಸ್ಯರಿಗೆ ರೂ.25,000/- ಆರ್ಥಿಕ ನೆರವನ್ನು ನೀಡಲಾಗುತಿದ್ದು, 
ರೂ.15000/- ಸಹಾಯಧನ ಹಾಗೂ ರೂ.10,000/- 
ಅಂಚಿನಹಣವಾಗಿರುತ್ತದೆ. 


7 ಐರಾವತ ಯೋಜನೆ:-: ಈ ಯೋಜನೆಯಡಿ ಪರಿಶಿಷ್ಠ ಪಂಗಡದ 
ನಿರುದ್ಯೋಗಿ ಯುವಕ ಯುವತಿಯರಿಗೆ ಓಲಾ - ಊಬರ್‌ 
ಸಂಸ್ಥೆಯ ಸಹಯೋಗದಲ್ಲಿ ಟ್ಯಾಕ್ಲಿ ಸೌಲಭ್ಯ 
ಕಲ್ಪಿಸಲಾಗುತಿದ್ದು, ಪ್ರತಿ ಫಲಾನುಭವಿಗೆ ರೂ.500ಲಕ್ಷ 
ಸಹಾಯಧನವನ್ನು ನೀಡಲಾಗುತ್ತಿದೆ. 


8) 


9) 


ಕೊರಗ ಸಮುದಾಯದ ಜನ ಜೀವನದ ಬಗ್ಗೆ ಕರ್ನಾಟಿಕ ರಾಜ್ಯ 
ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ವತಿಯಿಂದ ವರದಿ 
ಸಿದ್ದಪಡಿಸುವ ಪ್ರಕ್ರಿಯೆಯು ಜಾರಿಯಲ್ಲಿರುತ್ತದೆ. 


ಸಮೃದ್ಧಿ  ಯೋಜನೆ:- ಪರಿಶಿಷ್ಟ ಪಂಗಡದ ಯುವಕ 
ಯುವತಿಯರು ಪ್ರತಿಷ್ಠಿತ ಬ್ರ್ಯಾಂಡೆಡ್‌ ಕಂಪನಿಗಳ 
ಸಹಬಾಗಿತೃದಲ್ಲಿ ಆದಾಯ ತರುವಂತಹ ಆರ್ಥಿಕ 
ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ರೂ.1000ಲಕ್ಷದವರೆಗೆ 
ಸಹಾಯಧವನ್ನು ಈ ಯೋಜನೆಯಡಿ ನೀಡಲಾಗುತ್ತಿದೆ. 


ಆದಿವಾಸಿ ಜನಾಂಗದವರ ಅಭಿವೃದ್ದಿಗಾಗಿ ತೋಟಗಾರಿಕೆ 
ಬೆಳೆಗಳು ಹಾಗೂ ನಿರ್ವಹಣೆ, ಕೃಷಿ ಅಭಿವೃದ್ಧಿ ಕೋಳಿ 
ಸಾಕಾಣಿಕೆ, ಮೀನುಗಾರಿಕೆ, ಶೀಥಿಲ ಘಟಕ ಸ್ಥಾಪನೆ ಹಾಗೂ ಸಣ್ಣ 
ಹಿಡುವಳಿದಾರರಿಗೆ ಸಹಾಯಧನ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 


ಸಕಇ 124 ಎಸ್‌ಟಿಪಿ 2020 


ಗೋವಿಂದ ಎಂ ಕಾರೆಜೋಳ. 
ಉಪ ವಹೆಖ್ಯ ಮಂತ್ರಿಗಳು 
ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಚಿವರು. 


